ಕರ್ನಾಟಿಕ 'ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 03(183) 
- ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭ್‌ಯಿಂದ' 
. ಚುನಾಯಿತರಾದವರು) . 
ಉತ್ತರಿಸಬೇಕಾದ ದಿನಾಂಕ 13.09.2021 . . 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಟಣ ಹಾಗೂ ಸೆಕಾಲ 
- ಸಚಿವರು. 

[ಕ್ರ ಪ್ರಶ್ನೆ ಉತ್ತರ 

ಸಂ KN 

ಅ. | ಬೀದರ್‌ ಜಿಲ್ಲೆಯಲ್ಲಿ ಮೂಲ 
ಸೌಕರ್ಯಗಳಿಲ್ಲದ ಸುಮಾರು N 
ಶಾಲೆಗಳ ಬಗ್ಗೆ 'ಹಿಂದಿನ ಪ್ರಾಥಮಿಕ 
ಮತ್ತು ಪ್ರೌಥ' ಶಿಕ್ಷಣ ಸಚಿವರು | ಬೀದರ್‌ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ 
ಖುದ್ದು ಜಿಲ್ಲೆಗೆ ಭೇಟಿ ನೀಡಿ ತನಿಖೆ | ಖಾಸಗಿ ಶಾಲೆಗಳ ವಿರುದ್ಧ ಅಗತ್ಯ " ಕ್ಷಮ ವಹಿಸಲು 
ಮಾಡಿ ಕೆಲವು ಆದೇಶಗಳನ್ನು | ಮೌಖಿಕವಾಗಿ ತಿಳಿಸಲಾಗಿದ್ದು, ಪ್ರಸಕ್ತ ಜಾರಿಯಲ್ಲಿರುವ 
ಮಾಡಿದ್ದು ಸರ್ಕಾರದ | ನಿಯಮಗಳಂತೆ 127 ಅನುದಾನಿತ / ಅನುದಾನ ರಹಿತ 
ಗಮನದಲ್ಲಿದೆಯೇ; ಖಾಸಗಿ ಶಾಲೆಗಳಿಗೆ ನೋಟೀಸ್‌ ಜಾರಿ 

ಆ. | ಆದೇಶ ಮಾಡಿದ್ದಲ್ಲಿ ಎಷ್ಟು] ಮಾಡಲಾಗಿರುತ್ತದೆ. ಸದರಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ 
ಶಾಲೆಗಳ ವಿರುದ್ಧ ಮಾಡಲಾಗಿದೆ; - 

"ಇ. | ಹಿಂದಿನ ಸಚಿವರು ನೀಡಿದ 
ಆದೇಶಗಳನ್ನು ಎಷ್ಟರ ಮಟ್ಟಿಗೆ 
ಪಾಲಿಸಲಾಗಿದೆ; _ 

ಈ | ಪಾಲಿಸದಿದ್ಧಲ್ಲಿ, ಅಂತಹ ಶಾಲೆಗಳ] 
| ವಿರುದ್ಧ ಕೈಗೊಂಡ ಕ್ರಮಗಳಾವುವು? 
(ವಿವರ ನೀಡುವುದು) 


` ಇಪಿ 173 ಪಿಎಂಸಿ 2021 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. ‘ 


